uS 


ಕರ್ನಾಟಿಕ ವಿಧಾನ ಪರಿಷತ್ತು 


C 

1. ಸದಸ್ಯರ ಹೆಸರು ಶ್ರೀ ಎನ್‌. ಅಪ್ಪಾಜಿಗೌಡ 

2. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1473 

3. ಉತ್ತರಿಸಬೇಕಾದ ದಿನಾಂಕ 24-09-2021 
ಕ್ತ 

ಪ್ರಶ್ನೆ ಉತ್ತರ 

ಸಂ. ಘೆ 
ಅ) | ಪ್ರಧಾನ ಮಂತ್ರಿ ಆದರ್ಶ ಗ್ರಾಮ' ಯೋಜನೆ ಯಾವ | ಸಂಸದ್‌ ಆದರ್ಶ ಗ್ರಾಮ ಯೋಜನೆ 2014 ರಿಂದ ಜಾರಿಯಲ್ಲಿದೆ. 


"| ಮಾನದಂಡಗಳು 


ವರ್ಷದಿಂದ ಜಾರಿಯಲ್ಲಿದೆ. ಈ ಯೋಜನೆಯನ್ನಯ 
ಆದರ್ಶ ಗ್ರಾಮ ಯೋಜನೆಗೆ ಒಳಪಡುವ ಗ್ರಾಮಕ್ಕೆ 
ಸರ್ಕಾರದ ಸುತ್ತೋಲೆಯನ್ನಯ '" ಯಾವ ಯಾವ 
ಅಸ್ವಯಿಸುತ್ತದೆ. (ಸರ್ಕಾರದ 
ಸುತ್ತೋಲೆಯ ಪ್ರತಿ ನೀಡುವುದು) 


ಈ ಯೋಜನೆಯನ್ವಯ ಆದರ್ಶ ಗ್ರಾಮ ಯೋಜನೆಗೆ ಒಳಪಡುವ 
ಗ್ರಾಮದ ಮಾನದಂಡಗಳ ವಿವರ. 
|. ಬಯಲು ಪ್ರಾದೇಶದ ಗ್ರಾಮ ಪಂಚಾಯಿತಿಗಳು 3000-5000 
ಜನಸಂಖ್ಯೆ ಮತ್ತು ಗುಡ್ಡಗಾಡು; “ಬುಡಕಟ್ಟು ಮತ್ತು ಹಿಂದುಳಿದ 
ಜಿಲ್ಲೆಗಳು 1000-3000 ಜನಸಂಖ್ಯೆ ಹೊಂದಿರಬೇಕು. ಸರಾಸರಿ 
'ಘಟಕದ ಗ್ರಾತ್ರು ದೊಡ್ಡದಾಗಿರುವ ಜಿಲ್ಲೆಗಳಲ್ಲಿ ಅಪೇಕ್ಷಿತ 
ಜನಸಂಖ್ಯೆ ಹೊಂದಿರುವ ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ 
ಮಾಡಬೇಕು. ರ ಸ 
p. ಸರಾಸರಿ ಘಟಕದ ಗಾತ್ರವು ಚಿಕ್ಕದಾಗಿರುವ" ಜಿಲ್ಲೆಗಳಲ್ಲಿ 
ಅಪೇಕ್ಷಿತ ಜನಸಂಖ್ಯೆ ಹೊಂದಿರುವ 2-3 ಗ್ರಾಮ 
ಪಂಚಾಯಿತಿಗಳನ್ನು ಆಯ್ಕೆ ಮಾಡಬೇಕು. 
ಡ. ಸಂಸತ್‌ ಸದಸ್ಯರು ತಮ್ಮ ಹಾಗೂ ತನ್ನ ಪಠಿ/ಪತ್ನಿಯ ಸ್ವಂತ 
ಗ್ರಾಮಗಳನ್ನು ಹೊರತುಪಡಿಸಿ ಇತರ ಯಾವುದೇ ಗ್ರಾಮ 
ಪಂಚಾಯಿತಿಯನ್ನು ಆಯ್ಕೆ ಮಾಡಬಹುದು. 
4. ಲೋಕಸಭಾ ಸದಸ್ಯರು ತಮ್ಮ ಮತಕ್ಷೇತ್ರದ ವ್ಯಾಪ್ತಿಯೊಳಗೆ 
ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡಬೇಕು. 
ರ. ರಾಜ್ಯ ಸಭಾ ಸದಸ್ಯರು ತಾವು ಆಯ್ಕೆಯಾಗಿರುವ ರಾಜ್ಯದಲ್ಲಿನ 
ತಮ್ಮ ಯಾವುದೇ ಪಂಚಾಯಿತಿಯನ್ನು ಆಯ್ಕೆ 
ಮಾಡಬಹುದು. 
ನಾಮನಿರ್ದೇಶನಗೊಂಡ ಸಂಸತ್‌ ಸದಸ್ಯರು ದೇಶದ 
ಯಾವುದೇ ಗ್ರಾಮೀಣ ಭಾಗದಲ್ಲಿನ ಗ್ರಾಮ 
ಆಯ್ಕೆ ಮಾಡಬಹುದು. 
1. ಗ್ರಾಮ ಪಂಚಾಯಿತಿ ಹೊಂದಿಲ್ಲದ ನಗರ ಮತಕ್ಷೇತ್ರಗಳ 
ಸಂಸತ್‌ ಸದಸ್ಯರು ಹತ್ತಿರದ ಗ್ರಾಮೀಣ ಮತಕ್ಷೇತ್ರದ 
' ಯಾವುದೇ ಗ್ರಾಮ ಪಂಚಾಯತಿ ಆಯ್ಕೆ ಮಾಡಬಹುದು. 


ಗ್ರಾಮ 


ಪಂಚಾಯಿತಿ 


ಖು oi sas 


ಆ) | ಸಂಸದರು ಹಾಗೂ ರಾಜ್ಯ ಸಭಾ ಸದಸ್ಯರು 


ಇಲ್ಲಿಯವರೆಗೆ ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ 


(ಸಂಸದರು/ರಾಜ್ಯಸಭಾ ಸದಸ್ಯರವಾರು, ಜಿಲ್ಲಾವಾರು ಗ್ರಾಮಗಳ 


ಮಾಹಿತಿಯನ್ನು ಅನುಬಂಧ-1। ಎಂದು ಗುರುತಿಸಿ ಲಗತ್ತಿಸಿದೆ. 


ಜಿಲ್ಲೆಯಲ್ಲಿ ಈ ಯೋಜನೆಯಡಿ ಆಯ್ಕೆಯಾದ 
ಗ್ರಾಮಗಳಾವುವು; ಕಾಮಗಾರಿ ಯಾವ ಹಂತದಲ್ಲಿದೆ? 
(ತಾಲ್ಲೂಕುವಾರು ಸಂಪೂರ್ಣ ವಿವರ ನೀಡುವುದು) 


ಎಷ್ಟು ಗ್ರಾಮಗಳನ್ನು ಈ ಯೋಜನೆಗೆ ಆಯ್ಕೆ 
ಮಾಡಿದ್ದಾರೆ. (ಸಂಸದರು/ರಾಜ್ಯಸಭಾ ಸದಸ್ಯರವಾರು, 
ಜಿಲ್ಲಾವಾರು ಗ್ರಾಮಗಳ ಮಾಹಿತಿಯನ್ನು 
ನೀಡುವುದು) 

ಇ) | ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಯಡಿ | ಸಂಸದ್‌ ಆದರ್ಶ ಗ್ರಾಮ ಯೋಜನೆಗೆ ಯಾವುದೇ ಪ್ರತ್ಯೇಕ 
ಗ್ರಾಮದ ಅಭಿವೃದ್ಧಿಗೆ ' ಮೀಸಲಾಗಿರುವ | ಅನುದಾನವು ಇರುವುದಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ 
ಅನುದಾನವೆಷ್ಟು ಈ ಅನುದಾನದಲ್ಲಿ ಗ್ರಾಮದಲ್ಲಿ | ವಿವಿಧ ಯೋಜನೆಗಳನ್ನು ಒಗ್ಗೂಡಿಸುವ ಮೂಲಕ ಅಭಿವೃದ್ಧಿ 
ಯಾವ ಯಾವ ಅಭಿವೃದ್ಧಿ ಕಾಮಗಾರಿಗಳನ್ನು ಕಾಮಗಾರಿಗಳನ್ನು ಕೈಗೊಳ್ಳಬಹುದು. ಆಯ್ದೆಯಾದ ಗ್ರಾಮ 
ಮಾಡಬಹುದು; (ಕಾಮಗಾರಿ ಅನುಷ್ಠಾನ ಸಂಬಂಧ | ಪಂಚಾಯತಿಗೆ ರೂ. 50,000/- ಗಳನ್ನು ಆಡಳಿತಾತ್ಮಕ ವೆಚ್ಚವಾಗಿ 
ಸರ್ಕಾರದ ಸುತ್ತೋಲೆಯ ಪ್ರತಿಯನ್ನು ನೀಡುವುದು) | ನೀಡಲಾಗುವುದು. ' 

ಈ) | ಈ ಯೋಜನೆ ಪ್ರಾರಂಭವಾದಾಗಿನಿಂದ ಮಂಡ್ಯ | ಮಂಡ್ಯ ಜಿಲ್ಲೆಯಲ್ಲಿ ಈ ಯೋಜನೆಯಡಿ ಆಯ್ಕೆಯಾದ ಗ್ರಾಮಗಳು 


ಹಾಗೂ ಕಾಮಗಾರಿಯ ಪ್ರಗತಿ ಕುರಿತು ಅನುಬಂಧ-2 ಎಂದು 
ಗುರುತಿಸಿ ಲಗತ್ತಿಸಿದೆ 


ಸಂಖ್ಯೆ: ಗ್ರಾಅಪ 61(36) ಉಖಾಯೋ 2021 


(ಕೆ.ಎಸ್‌.ಈಶ್ವರಪ್ಪ) 


. ಹಂತ-4 (2019-20) 


ಅನುಬಂಧ-1। 


ಕ್ರ ಸಂಸದರ ಹೆಸರು ಕ್ಷೇತ್ರ ಜಿಲ್ಲೆ ತಾಲ್ಲೂಕು ಆಯ್ಕೆಯಾದ 
ಸಂ. ಗ್ರಾಮ 
ಪಂಚಾಯತಿ 
-|1 ಶ್ರೀ ಸುರೇಶ್‌ ಚನ್ನಬಸಪ್ಪ ಬೆಳಗಾವಿ ಬೆಳಗಾವಿ ರಾಮದುರ್ಗ ತೋರಣಗಟ್ಟಿ 
ಅಂಗಡಿ 
2 ಶ್ರೀ ಗಂಗಸಂದ್ರ ಸಿದ್ದಪ್ಪ ತುಮಕೂರು ತುಮಕೂರು ಕೊರಟಗೆರೆ ಕುರಮಕೊಟ್ಟಿ 
ಬಸವರಾಜ್‌ 
3 ಶ್ರೀ ವೈ ದೇವೆಂದ್ರಪ್ಪ ಬಳ್ಳಾರಿ ಬಳ್ಳಾರಿ ಕುಡ್ಲಿಗಿ ಉಜ್ಜಿನಿ 
4 ಶೀ ಡಿ.ವಿ.ಸದಾನಂದಗೌಡ ಬೆಂಗಳೂರು ಬೆಂಗಳೂರು ಬೆಂಗಳೂರು ಚಿನ್ನೆನಹಳ್ಳಿ 
ಉತ್ತರ (ನಗರ) ದಕ್ಷಿಣ 
5 ಡ॥ ಉಮೇಶ್‌ ಜಿ | ಕಲಬುರಗಿ ಕಲಬುರಗ್ಗಿ ಚಿತ್ತಾಪುರ ಮಲಗತ್ತಿ 
ಜಾದವ್‌ ಜಾದವ್‌ 
6 ಶ್ರೀ ಅಣ್ಣಸಹೇಬ ಶಂಕರ್‌ ಚಿಕ್ಕೋಡಿ ಬೆಳಗಾವಿ ಚಿಕ್ಕೋಡಿ ಅಕ್ಕೋಲ 
ಜೊಲ್ಲೆ 
7 ಶ್ರೀ ಸಂಗಣ್ಣ ಅಮರಪ್ಪ ಕರಡಿ ಕೊಪ್ಪಳ ರಾಯಚೂರು ಸಿಂಧನೂರು ಗುಂಡ 
[] ಶ್ರೀ ರಾಜಾ ಅಮರೇಶ್ವರ | ರಾಯಚೂರು ರಾಯಚೂರು | ಲಿಂಗಸೂಗುರು | ದೇವರಭೂಪುರ 
ನಾಯಕ್‌ 
9 ಶ್ರೀ ಗೌಡರ ಮಲ್ಲಿಕಾರ್ಜುನಪ್ಪ | ದಾವಣಗೆರೆ ದಾವಣಗೆರ ಹೊನ್ಸಾಳಿ ಸುರಟುರು 
ಸಿದ್ದೇಶ್ವರ 
10 | ಡಾ॥ ಪ್ರಭಾಕರ್‌ ಕೋರೆ ರಾಜ್ಯ ಸಭೆ ಚೆಳಗಾವಿ ಚಿಕ್ಕೋಡಿ ಕಡರ 
ಸದಸ್ಯರು 
1 |ಶ್ರೀಜಿಸಿ ಚಂದ್ರಶೇಖರ್‌ ರಾಜ್ಯ ಸಭೆ ಬೆಂಗಳೂರು ಬೆಂಗಳೂರು ಕೋಡಿಗೆಹಳ್ಳಿ 
ಸದಸ್ಯರು ನಗರ ಉತ್ತರ 


ಹಂತ-5 (2020-21) 


ಕ್ರ ಸಂಸದರ ಹೆಸರು ಕ್ಷೇತ್ರ ಜಿಲ್ಲೆ ತಾಲ್ಲೂಕು ಆಯ್ಕೆಯಾದ ಗ್ರಾಮ 
ಸಂ. ಪಂಚಾಯತಿ 
1 [ಶ್ರೀಮತಿ ಸುಮಲತಾ | ಮಂಡ್ಯ ಮಂಡ್ಯ ಮದ್ಗೊರು ಬೆಸಗರಹಳ್ಳಿ 
ಅಂಬರೀಶ್‌ 
2 ಶ್ರೀ ಗಂಗಸಂದ್ರ ಸಿ ದಪ್ಪ ತುಮಕೂರು ತುಮಕೂರು ಗುಬ್ಬಿ ಮಾರಶೆಟ್ಟಿಯಳ್ಳಿ 
ಬಸವರಾಜ್‌ 
3 ಶ್ರೀ ಪರ್ವತಗೌಡ | ಬಾಗಲಕೋಟಿ ಬಾಗಲಕೋಟಿ ಬಾಗಲಕೋಟಿ ಭಾಗವತಿ 
ಚಂದನಗೌಡ ಗದ್ದಿನಗೌಡರ 
4 ಶೀಬಿ ಎನ್‌ ಬಚ್ಚೇಗೌಡ | ಚ್ಳಬಳ್ಳಾಪುರ | ಬೌಂಗಳೂರು  ! ಹೊಸಕೋಟೆ ಸಲವಗಲ 
(ಗ್ರಾಮಾಂತರ) | 
5 ಶೀ ಎಸ್‌ ಮುನಿಸ್ವಾಮಿ ಕೋಲಾರ ಸವಾರ ಮಾಲೂರು ಬನಹಳ್ಳಿ 
6 ಶ್ರೀ ಎಸ್‌ ಮುನಿಸ್ವಾಮಿ ಕೋಲಾರ ಕೋಲಾರ ಬಂಗಾರಪೇಟೆ ಕ್ಯಾಸಂಬಳ್ಳಿ 
7 ಶ್ರೀ ರಾಜಾ ಅಮರೇಶ್ವರ ರಾಯಚೂರು ಯಾದಗಿರಿ ಶಾಹಪುರ ಕೊಲ್ಲುರು j 
° } 
| 
8 ಶ್ರೀ ದೊಡ್ಡಲಹಳ್ಳಿ ಬೆಂಗಳೂರು ರಾಮನಗರ ಚನ್ನಪಟ್ಟಣ ಬಹಗನಣಕಸಳ್ಳಿ \ 
ಕೆಂಪೇಗೌಡ ಸುರೇಶ್‌ (ಗ್ರಾಮಾಂತರ) - 
9 ಶ್ರೀ ಈರಣ್ಣ ಬೀಮಪ್ಪ ಕರಡಿ ರಾಜ್ಯ ಸಭೆ ಬೆಳಗಾವಿ ಪಾರಸಗಡ ಇನಾಮಹೊಂಗಲ 
ಸದಸ್ಯರು 
ಹಂತ-6 (2021-22) 
ಕ್ರ ಸಂಸದರ ಹೆಸರು ಕ್ಷೇತ್ರ ಜೆಲ್ಲೆ ತಾಲ್ಲೂಕು ಆಯ್ಕೆಯಾದ ಗ್ರಾಮ 
ಸಂ. ಪಂಚಾಯತಿ ' 
1 | ಶೀಮತಿ ಸುಮಲತಾ ಮಂಡ್ಯ ಮಂಡ್ಯ ಮಂಡ್ಯ ಬಸರಾಳು 
ಅಂಬರೀಶ್‌ ‘ 
2 | ಶೀ ಪ್ರತಾಪ್‌ ಸಿಂಹ ಮೈಸೂರು ಕೊಡಗು ಸೋಮಾರಪೇಟಿ | ಏಳನೇ ಹೊಸಕೋಟಿ 
31 ಕರಡಿ ಸಂಗ್ಲಾ ಕೊಪ್ಪಳ ಕೊಪ್ಪಳ ಕುಷ್ಠಗಿ ಮಾಂನಿತ್ತಿ 
4 |ಕೆಎಮ್‌ ಶೋಭಾ ಉಡುಪಿ ಚಿಕ್ಕಮಗಳೂರು ” ತರೀಣಿರೆ ಸುನಂದಾಹಳ್ಲಿ 
ಕರಂದ್ಲಾಜೆ ಚಿಕ್ಕಮಗಳೂರು. 


ಅಮಬಂಧ-2 


ಕ್ರ ಹಂತ ಜಿಲ್ಲೆ ತಾಲ್ಲೂಕು ಗ್ರಾಮ ಕಾಮಗಾರಿ ಒಟ್ಟು ಪೂರ್ಣಗೊಂಡ 
ಪಂಚಾಯತಿ ಪಗತಿ - ಯೋಜನೆಗಳು 
ಸಂ. 5 
1. | ಹಂತ-। | ಮಂಡ್ಯ ಪಾಂಡವಪುರ | ಟಿ.ಎಸ್‌.ಚತ್ರ ಪೂರ್ಣಗೊಂಡಿದೆ 244/253 
2 | ಹಂತ-2? | ಮಂಡ್ಯ | ಮಂಡ್ಯ ಮಾಕಗ್‌ಡನಹ್ಸ್‌ ಪೂರ್ಣಗೊಂಡಿದೆ 10/6 
3 |ಹಂತ-2 | ಮಂಡ್ಯ | ಮದ್ದೂರು | ದೊಡ್ಡರಿಸಿನಕೆರೆ ಪೂರ್ಣಗೊಂಡಿದೆ 69/69 
4 | ಹಂತ-5 | ಮಂಡ್ಯ | ಮದ್ದೂರು ಬೆಸಗರಹಳ್ಳಿ ಪ್ರಗತಿಯಲ್ಲಿದೆ. 0/160 
6 |ಹಂತ-6 | ಮಂಡ್ಯ | ಮಂಡ್ಯ ಬಸರಾಳು ಮೂಲ ಸಮಿಕ್ಷೆ 
ನಡೆಯುತ್ತಿದೆ. 


